KA/ BG-GPO/2515/WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೧೦ (ಆಶ್ವಯುಜ ಆ ಶಕ ವರ್ಷ ೧೯೩೨) ಸಂಚಿಕೆ ೩೯ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:109/10-11, ದಿನಾಂಕ:13ನೇ ಆಗಸ್ಟ್‌, 2010 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ರೂಪೇನಅಗ್ರಹಾರ ಗುಲ್ಬರ್ಗಾ ಕಾಲೋನಿ 
ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 544 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ 
ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ 
ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ 
ಪ್ರದೇಶ' ವೆ೦ದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬ೦ದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು 

ಹೋಬಳಿ, ರೂಪೇನಅಗ್ರಹಾರ ಗ್ರಾಮದ ಗುಲ್ಬರ್ಗಾ ಕಾಲೋನಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 


(೧೧೨೯) 


೧೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೬ 












































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಗುಲ್ಬರ್ಗಾ ಕಾಲೋನಿ ಕೊಳಚೆ | ಸರ್ಕಾರಿ 10 5-20 ರಸ್ತೆ ಮಡಿವಾಳ | ಖಾಸಗಿ ಸ್ಮಶಾನ 

ಪ್ರದೇಶ, ರೂಪೇನಅಗ್ರಹಾರ ಗ್ರಾಮ, 1] ಕೆರೆ ಸ್ವತ್ತು 

ಬೇಗೂರು ಹೋಬಳಿ, ಬೆ೦ಗಳೂರು 

ದಕ್ಷಿಣ ತಾಲ್ತೂಕು. 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 298 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:111/10-11, ದಿನಾಂಕ:13ನೇ ಆಗಸ್ಟ್‌, 2010 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಮಾರುತಿನಗರ ಕಾಲೋನಿ ಕೊಳಚೆ ಪ್ರದೇಶದ 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 286 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ 
ಪಾಲಿಕೆ ವತಿಯಿ೦ದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು 
ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ 
ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು, 

ಯಶವಂತಪುರ ಹೋಬಳಿ, ಹೆಗ್ಗನಹಳ್ಳಿ ಗ್ರಾಮದ ಮಾರುತಿನಗರ ಕೊಳಚೆ ಪ್ರದೇಶದ _ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಮಾರುತಿನಗರ ಕೊಳಚೆ ಪ್ರದೇಶ, | ಸರ್ಕಾರಿ 8 0-35 ರಸ್ತೆ | ರಸ್ತೆ ಮತ್ತು | ಅಂದ್ರಹಳ್ಳಿ | ಶಿವಾನಂದ 
ಹೆಗ್ಗನಹಳ್ಳಿ ಗ್ರಾಮ. ಯಶವಂತಪುರ ಗೋಮಾಳ | ಮುಖ್ಯರಸ್ತೆ | ನಗರ ಸ್ಲಂ 
ಹೋಬಳಿ, ಬೆಂಗಳೂರು ಉತ್ತರ 
ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 299 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೩೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:110/10-11, ದಿನಾ೦ಕ:13ನೇ ಆಗಸ್ಟ್‌, 2010 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಮಹಾಲಕ್ಷ್ಮಿನಗರ ಕಾಲೋನಿ ಕೊಳಚೆ ಪ್ರದೇಶದ 
ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 153 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ 
ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು 
ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ 
ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ. ಆಯುಕ್ತರು. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬ೦ದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್‌ 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು, 

ಯಶವಂತಪುರ ಹೋಬಳಿ, ಬಾಗಲಕುಂಟೆ ಗ್ರಾಮದ ಮಹಾಲಕ್ಷ್ಮಿನಗರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಮಹಾಲಕ್ಷ್ಮಿನಗರ ಕೊಳಚೆ ಪ್ರದೇಶ, | ಸರ್ಕಾರಿ 85 4-17 | ಸ.ನಂ.85ರ | ಸ.ನಂ.85ರ | ಸ.ನ೦.86 |ಸ.ನಂ.85ರ 
ಬಾಗಲಕುಂಟೆ ಗ್ರಾಮ. | ಗೋಮಾಳ ಉಳಿಕೆ ಉಳಿಕೆ ಉಳಿಕೆ 
ಯಶವಂತಪುರ ಹೋಬಳಿ, ಜಮೀನು | ಜಮೀನು ಜಮೀನು 
ಬೆ೦ಗಳೂರು ಉತ್ತರ ತಾಲ್ತೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 300 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:112/10-11, ದಿನಾ೦ಕ:13ನೇ ಆಗಸ್ಟ್‌, 2010 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಫೆಂಡ್ಸ್‌ ಕಾಲೋನಿ ಕೊಳಚೆ ಪ್ರದೇಶದ ಈ 
ಕೆಳಕಂಡ ಪೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 334 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ 
ಪಾಲಿಕೆ ವತಿಯಿ೦ದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು 
ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ 
ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿ೦ಂದ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 


೧೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೬ 





ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ. ಆಯುಕ್ತರು. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬ೦ದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು, 
ಯಶವಂತಪುರ ಹೋಬಳಿ, ಹೆಗ್ಗನಹಳ್ಳಿ ಗ್ರಾಮದ ಫ್ರೆಂಡ್ಸ್‌ ಕಾಲೋನಿ ಕೊಳಚೆ ಪ್ರದೇಶದ ಮತ್ತು ದಿಣ್ಣೆಮನೆ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ತೆ 















































ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1 | ಫ್ರೆಂಡ್ಸ್‌. ಕಾಲೋನಿ ಕೊಳಚೆ | ಸರ್ಕಾರಿ 68 6-31 66,67, 68ರ| ಸ.ನಂ.81, ನೆಲಗದರನಹ| ಅಂದಹಳ್ಳಿ 
ಪ್ರದೇಶ, ಹೆಗ್ಗನಹಳ್ಳಿ ಗ್ರಾಮ. ಉಳಿಕೆ 82ರ ಳ್ಳಿ ಗಡಿ | ಮುಖ್ಯರಸ್ತೆ 
ಯಶವಂತಪುರ ಹೋಬಳಿ, ಜಮೀನು | ಜಮೀನು ಕೆ.ಐ.ಎ.ಡಿ.ಬಿ.| ಸ.ನಂ.68ರ 
ಬೆ೦ಗಳೂರು ಉತ್ತರ ತಾಲ್ಲೂಕು. ರಸ್ತೆ ಉಳಿಕೆ 
ಜಮೀನು 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 301 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪ್ರಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:103/10-11, ದಿನಾಂಕ:26ನೇ ಆಗಸ್ಟ್‌, 2010 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಗುಡ್ಡದಹಳ್ಳಿ ಗ್ರಾಮದ ಸುಬ್ರಹ್ಮಣ್ಯ ಕೊಳಚೆ ಪ್ರದೇಶದ ಈ ಕೆಳಕಂಡ 
ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 112 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ 
ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು 
ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ 
ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾಂಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ ವಇ 73 ಕೊಮಂಇ 2001, ದಿನಾಂಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ. ಆಯುಕ್ತರು. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬ೦ದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೩೩ 





ಷೆಡ್ಕೂಲ್‌ 
$ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು. ಕಸಬಾ ಹೋಬಳಿ, ಗುಡ್ಡದಹಳ್ಳಿ 















































ಗ್ರಾಮದ ಸುಬ್ರಹ್ಮಣ್ಯ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ 
ಕ್ರ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ ಮಾಲೀಕರ 
ಹೆಸರು 
1 2 3 4 5 6 7 8 9 
1. | ಸುಬ್ರಹ್ಮಣ್ಯ ಕೊಳಚೆ ಪ್ರದೇಶ, | ಬಿ.ಡಿ.ಎ. 4 2.20 ಹೆಬ್ಬಾಳ | ವಿ.ನಾಗೇನ ರೈಲ್ವೆ ಲೈನ್‌ | ಹೆಬ್ಬಾಳ 
ಗುಡ್ಡದಹಳ್ಳಿ ಗ್ರಾಮ. ಕಸಬಾ ಗ್ರಾಮ ಠಾಣ ಹಳ್ಳಿ ಮುಖ್ಯರಸ್ತೆ 
ಹೋಬಳಿ, ಬೆ೦ಗಳೂರು ಉತ್ತರ 
ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 326 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು, ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ 
ಸಂಖ್ಯೆ:ಎಲ್‌ಎನ್‌ಡಿ.ಸಿ.ಆರ್‌:ಎನ್‌ಸಿಆರ್‌.ಸಿಆರ್‌:13:2008-09, ದಿನಾಂಕ:15ನೇ ಸೆಪ್ಟೆಂಬರ್‌, 2010 
ಸಾರ್ವಜನಿಕ ಪ್ರಕಟಣೆ 
ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ಪತ್ರಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಗುಂಡು ತೋಪು: ಧರ್ಮದ ತೋಪು: 
ಸರ್ಕಾರಿ ಬಂಡೆ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಮಾರಕ್ಕನ ಗುಡಿ ತೋಪು ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸಾರ್ವಜನಿಕ ಮಾರಕ್ಕನ ಗುಡಿ ತೋಪು ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು 
ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

2. ಸಾರ್ವಜನಿಕ ಮಾರಕ್ಕನಗುಡಿ ತೋಪು ಹಕ್ಕಿನ ಜೊತೆಗೆ ಸದರಿ ಮಾರಕ್ಕನ ಗುಡಿ ತೋಷು ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ 
ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು 
ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಭತ್ತು (90) ದಿನದೊಳಗೆ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು, ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮ್‌ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ 
ಡೆಪ್ಕೂಟಿ ಕಮೀಷನರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಲೈಮ್‌ಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಡೆಪ್ಕೂಟಿ ಕಮೀಷನರರು ಪರಿಶೀಲಿಸತಕ್ಕದ್ದು. 


























ಅನುಸೂಚಿ 
ಭಾಗ ಇತ್ಯಾದಿ ಇರುವ ದೊಡ್ಡನಕ್ಕುಂದಿ, ವರ್ತೂರು ಹೋಬಳಿ 
ಗ್ರಾಮಗಳು 
ತಾಲ್ಲೂಕು ಬೆ೦ಗಳೂರು ಪೂರ್ವ 
ಜಿಲ್ಲೆ ಬೆಂಗಳೂರು ನಗರ 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ದೊಡ್ಡನಕ್ಕುಂದಿ, ಮಾರಕ್ತನ ಗುಡಿ ತೋಪು 
ರಸೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸೀರ್ಣ ಸರ್ವೆ ನಂ.40ರಲ್ಲಿ 1-05 ಎ.ಗುಂ. 
ಮೇರೆ ನಕ್ಷೆಯಂತೆ: ಪೂರ್ವ: ಸರ್ವೆ ನಂ.41 
ಪಶ್ಚಿಮ : ಸರ್ವೆ ನಂ.25:7 
ಉತ್ತರ : ಸರ್ವೆ ನಂ.39:4 
ದಕ್ಷಿಣ : ಸರ್ವೆ ನಂ.26:2 
ಸಾರ್ವಜನಿಕ ರಸ್ತೆ: ಬೀದಿ: ಗಲ್ಲಿ: ದಾರಿ ಅಥವಾ ಅದರ ಭಾಗ. ಸರ್ವೆ ನಂ.40ರ ಮಾರಕ್ತನಗುಡಿ ತೋಪು 











ತಹಶೀಲ್ದಾರ್‌, 
ಪಿ.ಆರ್‌. 360 ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರ. 


೧೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ 


ಭಾಗ-೬ 





ಕಂದಾಯ ಸಚಿವಾಲಯ 
ಭೂ ಅರ್ಜನೆ 6(1)ನೇ ಅಧಿನಿಯಮದ ಪ್ರಕರಣದ ಮೇರೆಗಿನ ಘೋಷಣೆ 


ಕ್ರಮಾಂಕ । ಕಂ. ಇ. 08 ಭೂ ಸ್ವಾ ಕೋ 2010 , ದಿನಾಂಕಃ27ನೇ ಆಗಸ್ಟ್‌, 2010 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೋಲಾರ ಜಿಲ್ಲೆ. ಬಂಗಾರಪೇಟೆ ತಾಲ್ಲೂಕು, ಯರಗೋಳ ಗ್ರಾಮದ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ 


ಕೋಲಾರ, ಮಾಲೂರು, ಬಂಗಾರಪೇಟೆ ಪಟ್ಟಣಗಳಿಗೆ ಮತ್ತು ಮಾರ್ಗ ಮಧ್ಯದ 45 ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಕಲ್ಪಿಸುವ ಉದ್ದೇಶಕ್ಕಾಗಿ ಬೇಕಾಗಬಹುದು ಎಂದು ಕೋಲಾರ ಜಿಲ್ಲೆ, ಜಿಲ್ಲಾಧಿಕಾರಿಯವರ ಕ್ರಮಾಂಕಃ LAQ SR 


21/06-07, ದಿಃ 25-11-2009 ರ ಕ್ರಮಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಈ ಅಧಿಸೂಚನೆಯು ದಿಃ 31-12-2009 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ-6 ಪುಟ 1468 ರಿಂದ 1478 ರಲ್ಲಿ ಪ್ರಕಟವಾಗಿರುತ್ತದೆ. 
ಕರ್ನಾಟಕ ಕಾಯ್ದೆ 33 ಃ 1991 ರನ್ವಯ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ 1894 ರ ಕೇಂದ್ರ ಕಾಯ್ದೆ 1894 ರ (1)5ಎ ಪ್ರಕರಣದ 2ನೇ ಉಪ ಪ್ರಕರಣದ ಮತ್ತು 6(1)ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು 


ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಕಾಯ್ದೆ 


ಕಲಂ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು. ಕೋಲಾರ ಉಪವಿಭಾಗ. ಕೋಲಾರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಕಾಯ್ದೆ ಕಲಂ 7ನೇ ಪ್ರಕರಣದ 


ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು. ಕೋಲಾರ ಉಪವಿಭಾಗ. ಕೋಲಾರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 




















ಅನು ಸೂಚಿ 
ಜಿಲ್ಲೆ ಃ ಕೋಲಾರ ತಾಲ್ಲೂಕು ಃ ಬಂಗಾರಪೇಟೆ ಹೋಬಳಿ ಃ ಬೂದಿಕೋಟೆ ಗ್ರಾಮಗಳು ಃ 1. ಯರಗೋಳ 
2. ಪಲಮಡುಗು 
3. ಬಲಮಂದೆ. 
ಕ್ರ ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
ಬ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ.ನಂ ತರಷೆ ಪೂರ್ವಕ್ಕೆ ಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ ರೂ.ಪ್ಪೆ 
1 2 3 4 5 7 9 10 
ಗ್ರಾಮ ಕ 1. ಯರಗೋಳ 
ಶ್ರೀ ಮನ್ನೋಜಿ ರಾವ್‌ 39 ಖುಷ್ಕಿ 39 ಸ.ನಂ. 56 39 ಸ.ನಂ. 40 1-23 1-92 
ಬಿನ್‌ ದೊಡ್ಡಮನ್ನೋಜಿರಾವ್‌ 
40 ಖುಷ್ಕಿ 40 ಸ.ನಂ. ಸ.ನಂ. ಸ.ನಂ. 1-34 2-25 
1. ಲಕ್ಷೊ ೬ಜಿ ರಾವ್‌ ಬಿನ್‌ ಸೋಮೋಜಿರಾವ್‌. 55,56 39, 55, 56 40, 41, 42 | 0-01 ಅ.ಖರಾಬು 
2. ಮಹದೇವರಾವ್‌ ಬಿನ್‌ ಡಿ. ರಾಮೋಜಿರಾವ್‌ 0-05 ಬ.ಖರಾಬು 
2-00 













































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೩೫ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ 
ಸ.ನಂ ತರಹೆ ಪೂರ್ವಕ್ಕೆ ಶ್ಲಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ 1 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ. 
1 2 3 4 ವ 8 9 10 
1. ಚಾಮುಂಡಪ್ಪ ಬಿನ್‌ ಚಿಕ್ಕಮುನೆಪ್ಪ. 41/1 ಖುಷ್ಕಿ 41/1 42 40 41/2 0-01 0-03 
3 
2. ಶ್ರೀರಾಮಪ್ಪ ಬಿನ್‌ ಚಿಕ್ಕಮುನೆಪ್ಪ 
41/2 ಖುಷ್ಕಿ 41/1, 41/2 42 40 41/3 0-27 0-76 
1. ಲಕ್ನೊ ಫಜಿರಾವ್‌ ಬಿನ್‌ ಸೋಮೋಜಿರಾವ್‌ 
4 0-02 ಅ.ಖರಾಬು 
2. ಮಹದೇವರಾವ್‌ ಬಿನ್‌ ಡಿ. ರಾಮೋಜಿರಾವ್‌ 
0-29 
1. ಎಸ್‌. ಗಣೇಶ್‌ ಬಿನ್‌ ಷಣ್ಮುಗಂ 41/3 ಖುಷ್ಕಿ 41/3 42 41/2 41/3 0-19 0-54 
ದ್ರಿ 
2. ಮಾಣೋಜಿರಾವ್‌ ಬಿನ್‌ ರಾಣೋಜಿರಾವ್‌ 
6 | ಕೇದಾರಿರಾವ್‌ ಬಿನ್‌ ಮನ್ನೋಜಿರಾವ್‌ 42/1 ಖುಷ್ಕಿ 55 ಸರ್ಕಾರಿ 55 42/2 0-14 0-47 
7 1. ಸಂತೂ ಬಾಯಿ ಕೋಂ ಮಾಣೋಜಿರಾವ್‌ 42/2 ಖುಷ್ಕಿ 41, 55 ಸರ್ಕಾರಿ 42/1 42/3 5-12 7-00 
2. ಎಂ. ಗೋವಿಂದರಾವ್‌ ಬಿನ್‌ ಮಾಣೊಬಾಯಿ 0-03 ಅ.ಖರಾಬು 
0-02 ಬ.ಖರಾಬು 
5-17 
ಮಾಣೋಜಿರಾವ್‌ 42/3ಪಿ1 ಖುಷ್ಕಿ 42/2 ಸರ್ಕಾರಿ 42/2 42/3 0-06 0-20 
8 
ಬಿನ್‌ ರಾಣೋಜಿರಾವ್‌ 
9 ಕೇದಾರಿರಾವ್‌ 44/1 ಖುಷ್ಕಿ 44/12 ಸರ್ಕಾರಿ ಸರ್ಕಾರಿ ಸರ್ಕಾರಿ 2-04 2-57 
44/2 ಖುಷ್ಕಿ ಸರ್ಕಾರಿ 44/1 ಸರ್ಕಾರಿ ಸರ್ಕಾರಿ 0-38 1-16 
1. ಚಾಮುಂಡಪ್ಪ 
10 0-02 ಅ.ಖರಾಬು 
2. ಶ್ರೀರಾಮಪ್ಪ ಬಿನ್‌ ಚಿಕ್ಕಮುನೆಪ್ಪ 
1-00 
11 ರಾಮೋಜಿರಾವ್‌ ಬಿನ್‌ ಡಾಕೋಜಿರಾವ್‌ 45/1 ಖುಷ್ಕಿ ಸರ್ಕಾರಿ ಸರ್ಕಾರಿ ಸರ್ಕಾರಿ 45/2 0-30 0-85 
0-01 ಅ.ಖರಾಬು 
0-31 
















































































೧೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೬ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ 
ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ೯ ಡ್ಯ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ 
1 2 3 4 ವ 6 7 8 9 10 
12 ಯಸೋಜಿ ಬಿನ್‌ ಡಾಕೋಜಿ 45/2 ಖುಷ್ಕಿ ಸರ್ಕಾರಿ ಸರ್ಕಾರಿ 45/1 45/3 0-27 0-77 
0-01 ಅ.ಖರಾಬು 
0-28 
45/3 ಖುಷ್ಕಿ 45/4, ಸರ್ಕಾರಿ ಸರ್ಕಾರಿ 45/2 ಸರ್ಕಾರಿ 1-05 1-28 
ಗಂಗೋಜಿರಾವ್‌ 
13 0-03 ಅ.ಖರಾಬು 
ಬಿನ್‌ ಡಾಕೋಜಿರಾವ್‌ 
1-08 
ಏಸೋಜಿರಾವ್‌ 45/4 ಖುಷ್ಕಿ ಸರ್ಕಾರಿ 45/3 ಸರ್ಕಾರಿ 45/3 0-02 0-06 
14 
ಬಿನ್‌ ಡಾಕೋಜಿರಾವ್‌ 
15 | ರಾಮೋಜಿ 46/1 ಖುಷ್ಕಿ ಸರ್ಕಾರಿ ಸರ್ಕಾರಿ ಸರ್ಕಾರಿ 46/2 0-07 0-22 
1. ಚಾಮುಂಡಪ್ಪ ಬಿನ್‌ ಚಿಕ್ಕಮುನಿಗಾ 46/2 ಖುಷ್ಕಿ ಸರ್ಕಾರಿ ಸರ್ಕಾರಿ 46/1 46/3 0-06 0-19 
16 
2. ಶ್ರೀರಾಮಪ್ಪ ಬಿನ್‌ ಚಿಕ್ಕಮುನಿಗಾ 
17 ತೋಟಿ ಮುನಿಗಾ ಬಿನ್‌ ತಿಮ್ಮಪ್ಪ 46/3 ಖುಷ್ಕಿ 46/5 ಸರ್ಕಾರಿ 46/2 46/4 0-05 0-15 
46/4 ಖುಷ್ಕಿ 46/5 ಸರ್ಕಾರಿ 46/3 ಸರ್ಕಾರಿ 0-32 0-98 
18 | ಕೇದಾರಿ ರಾವ್‌ 0-01 ಅ.ಖರಾಬು 
0-33 
1. ಎಂ. ರಾಮೋಜಿರಾವ್‌ ಬಿನ್‌ ಅಣಗೋಜಿರಾವ್‌ 46/5 ಖುಷ್ಕಿ ಸರ್ಕಾರಿ 46/2, 46/3, 46/2 ಸರ್ಕಾರಿ 1-00 1-22 
19 | 2. ಎಂ. ವೆಂಕೋಬರಾವ್‌ ಬಿನ್‌ ಅಣಗೋಜಿರಾವ್‌. 46/4 
3. ಹೆಚ್‌. ಮನ್ನೋಜಿರಾವ್‌ ಬಿನ್‌ ಅಣಗೋಜಿರಾವ್‌ 
ಎಂ. ಮುನೇಂದ್ರರಾವ್‌ 47/1 ಖುಷ್ಕಿ 48 ಸರ್ಕಾರಿ 49 47/2 1-16 1-85 
20 
ಬಿನ್‌ ಮನ್ನೋಜಿರಾವ್‌ 
47/2 ಖುಷ್ಕಿ 47/3, 47/4, ಸರ್ಕಾರಿ 47/1 4714, 47/3 3-01 4-00 
21 | ಶ್ಯಾಮರಾವ್‌ ಬಿನ್‌ ಮನ್ನೂಬಾಯಿ 
48 







































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೩೭ 
ತ್ರ ಹ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
Be ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ 
1 ತ 3 4 s 6 7 8 9 10 

ಎಂ. ಮುನೇಂದ್ರರಾವ್‌ 47/3 ಖುಷ್ಕಿ 47/4 47/2 47/2 47/4 0-08 0-27 
ತ ಬಿನ್‌ ಮನ್ನೋಜಿರಾವ್‌ 

1. ರಾಣೋಜಿರಾವ್‌ ಬಿನ್‌ ರಾಮೋಜಿ 47/4 ಖುಷ್ಕಿ 48 47/2. 47/3 47/2 ಸರ್ಕಾರಿ 1-17 1-89 

2. ರಾಮೋಜಿರಾವ್‌ ಬಿನ್‌ ಚಿನ್ನಪ್ಪ. 47/3 
4 3. ವೆಂಕೋಬರಾವ್‌ ಬಿನ್‌ ಚಿನ್ನಪ್ಪ. 

4. ಕೃಷ್ಣೋಜಿರಾವ್‌ ಬಿನ್‌ ಚಿನ್ನಪ್ಪ 
24 ಮನ್ನೋಜಿರಾವ್‌ ಬಿನ್‌ ರಾಣೋಜಿರಾವ್‌ 48/1 ಖುಷ್ಕಿ 48/2 47 49, 48/2 48/2 0-06 0-20 

1. ರಾಣೋಜಿರಾವ್‌ ಬಿನ್‌ ರಾಮೋಜಿರಾವ್‌ 48/2 ಖುಷ್ಕಿ ಸರ್ಕಾರಿ, 48/1 49, 48/3 2-12 3-04 
js 2. ಚಿನ್ನಪ್ಪ ಬಿನ್‌ ರಾಮೋಜಿರಾವ್‌ 49 47 48/1 

ಆರ್‌. ಶ್ಯಾಮರಾವ್‌ 48/3ಪಿ1 ಖುಷ್ಕಿ ಸರ್ಕಾರಿ 47, 48/2 48/4, 1-37 2-55 
ಫಿ ಬಿನ್‌ ರಾಮೋಜಿರಾವ್‌ 48/4 ಸರ್ಕಾರಿ 

48/3 47, 48/3 48/5, ಸರ್ಕಾರಿ 0-21 0-70 
27 | ರಾಣೋಜಿರಾವ್‌ ಬಿನ್‌ ರಾಮೋಜಿ 48/4 ಖುಷ್ಕಿ 
48/5 

28 ಎಂ. ಮುನೇಂದ್ರ ರಾವ್‌ ಬಿನ್‌ ಮನ್ನೋಜಿರಾವ್‌ 48/5 ಖುಷ್ಕಿ 48/4 47 48/4 ಸರ್ಕಾರಿ 0-14 0-47 
29 1. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌ 49/1 ಖುಷ್ಕಿ ಎಸಿ 49/1 53, 48 2-28 3-56 

2. ಚಂದ್ರೋಜಿರಾವ್‌ ಬಿನ್‌ ಗಂಗೋಜಿರಾವ್‌ 54, 54 0-02 ಬ.ಖರಾಬು 

3. ಎಂ.ರಾಣೋಜಿರಾವ್‌ @ ಗುಂಡಪ್ಪ ಬಿನ್‌ ಸರ್ಕಾರಿ 2-30 

ಮನ್ನೋಜಿರಾವ್‌ 

4. ಎಂ. ರಾಮೋಜಿರಾವ್‌ ಬಿನ್‌ ಮನ್ನೋಜಿರಾವ್‌ 

5. ಈಶ್ವರರಾವ್‌ ಬಿನ್‌ ಸಂತೋಜಿರಾವ್‌ 
30 'ಸುಬ್ಬರಾಮಯ್ಯ ಬಿನ್‌ ನಂಜುಂಡಯ್ಯ 49/2 ಖುಷ್ಕಿ 48 49/1 49/1 47, 0-31 1-02 

49/2 49/2 48 



















































































೧೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೬ 
ಕ್ರ ಹ ಸ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
PA ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ.ನಂ ತರಷೆ ಪೂರ್ವಕ್ಕೆ ಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ. 
1 2 3 4 5 7 9 10 
31 1. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌. 50 ಖುಷ್ಕಿ 50 71 ಸರ್ಕಾರಿ 50 1-10 1-65 
2. ಚಂದ್ರೋಜಿರಾವ್‌ ಬಿನ್‌ ಗಂಗೋಜಿರಾವ್‌ ಸರ್ಕಾರಿ 0-01 ಬ.ಖರಾಬು 
3. ಎಂ. ರಾಣೋಜಿರಾವ್‌ ಈ ಗುಂಡಪ್ಪ. 1-11 
4. ಎಂ. ರಾಮೋಜಿರಾವ್‌ ಬಿನ್‌ ಮನ್ನೋಜಿರಾವ್‌. 
5. ಈಶ್ವರರಾವ್‌ ಬಿನ್‌ ಸ0ತೋಜಿರಾವ್‌ 
32 | ಕೃಷ್ಣೋಜಿರಾವ್‌ ಬಿನ್‌ ಮನ್ನೋಜಿರಾವ್‌ 52ಪಿ7 ಖುಷ್ಕಿ ಸರ್ಕಾರಿ ಸರ್ಕಾರಿ ಸರ್ಕಾರಿ 52/ಪಿ8 3-00 9-00 
1. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌ 52/ಪಿ8 ಖುಷ್ಕಿ ಸರ್ಕಾರಿ ಸರ್ಕಾರಿ 52/ಪಿ7 52/ಪಿ11 3-00 9-00 
ಸ 2. ಚಂದ್ರೋಜಿರಾವ್‌ ಬಿನ್‌ ಗಂಗೋಜಿರಾವ್‌ 
34 ಎಂ. ಮುನೇಂದ್ರರಾವ್‌ ಬಿನ್‌ ಮನ್ನೋಜಿರಾವ್‌ 52/ಪಿ11 ಖುಷ್ಕಿ ಸರ್ಕಾರಿ ಸರ್ಕಾರಿ 52/೬8 52/೬9 3-00 9-00 
35 | ಲಕ್ಷ್ಮ್ಯೋಜಿರಾವ್‌ ಬಿನ್‌ ಚಿತ್ತೋಜಿರಾವ್‌ 52ಪಿ9 ಖುಷ್ಕಿ ಸರ್ಕಾರಿ ಸರ್ಕಾರಿ 52/ಪಿ11 ಸರ್ಕಾರಿ 3-00 9-00 
36 | ಸುಬ್ಬರಾಮಯ್ಯ ಬಿನ್‌ ನಂಜುಂಡಯ್ಯ 53/1 ಬಾಗಾಯ್ತು ಸರ್ಕಾರಿ 53/2 ಸರ್ಕಾರಿ 53/2 0-08 0-27 
ಸರ್ಕಾರಿ 0-03 ಅ.ಖರಾಬು 
0-11 
37 ಚಿಕ್ಕಕೇದಾರಿರಾವ್‌ 53/2 ಬಾಗಾಯ್ತು ಸರ್ಕಾರಿ 53/2 53/1, 49 1-17 ಖು 1-09 1-62 
ಬಿನ್‌ ವೆಂಕೋಬರಾವ್‌ 53/1 ಸರ್ಕಾರಿ 0-01 ಅ.ಖರಾಬು (ಬಾ 0-08 0-61 
1-18 2-23 
38 1. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌ 54 ಬಾಗಾಯ್ತು ಸರ್ಕಾರಿ 49 53 49 0-16 1-21 
2. ಚೆಂದ್ರೋಜಿರಾವ್‌ ಬಿನ್‌ ಗಂಗೋಜಿರಾವ್‌ 0-01 ಅ.ಖರಾಬು 
3. ಎಂ. ರಾಣೋಜಿರಾವ್‌ ಈ ಗುಂಡಪ್ಪ. 0-01 ಬ.ಖರಾಬು 
4. ಎಂ. ರಾಮೋಜಿರಾವ್‌ ಬಿನ್‌ ಮನ್ನೋಜಿರಾವ್‌. 0-18 
5. ಈಶ್ವರರಾವ್‌ ಬಿನ್‌ ಸ0ತೋಜಿರಾವ್‌ 
1. ಹೆಚ್‌. ಮನ್ನೋಜಿರಾವ್‌ ಬಿನ್‌ ಅಣಗೋಜಿರಾವ್‌. 55/1 ಖುಷ್ಕಿ 56, ಸರ್ಕಾರಿ 57 55/2 0-22 0-68 
39 | 2. ಹೆಚ್‌.ರಾಣೋಜಿರಾವ್‌ ಬಿನ್‌ ಅಣಗೋಜಿರಾವ್‌. 55/4 0-01 ಬ.ಖರಾಬು 
3. ಹೆಚ್‌. ವೆಂಕೋಬರಾವ್‌ 0-23 










































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೩೯ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ pk ಹ ಸಾ 
ಕ್ಷೆ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ 
1 2 3 4 s 6 8 9 10 
40 ಕೇದಾರಿ ರಾವ್‌ 55/2 ಖುಷ್ಕಿ 55/4 ಸರ್ಕಾರಿ 55 55/3 0-19 ಬಾ 0-07 0-54 
ಬಾಗಾಯ್ತು ಖು 0-12 0-37 
ಎಂ.ಮನ್ನೋಜಿರಾವ್‌ 55/4 ಸರ್ಕಾರಿ 55/2 ಸರ್ಕಾರಿ 0-25 0-77 
41 55/3 ಖುಷ್ಕಿ 
ಬಿನ್‌ ಎಂ. ಮನ್ನೋಜಿರಾವ್‌ 55/5 
42 ಸುಬ್ಬರಾಮಯ್ಯ ಬಿನ್‌ ನಂಜುಂಡಯ್ಯ 55/4 ಖುಷ್ಕಿ 56 55/1 56 55/5 1-00 1-22 
55/2 
53/3 
43 1. ಪಟೇಲ್‌ ಮನ್ನೋಜಿರಾವ್‌ ಬಿನ್‌ 55/5 ಖುಷ್ಕಿ 55/6 55/3 55/4 42, 0-19 0-59 
ದೊಡ್ಡಮನ್ನೋಜಿರಾವ್‌ ಸರ್ಕಾರಿ 0-01 ಅ.ಖರಾಬು 
2. ನಾರಾಯಣರಾವ್‌ ಬಿನ್‌ ದೊಡ್ಡಮನ್ನೋಜಿರಾವ್‌ 0-01 ಬ.ಖರಾಬು 
3. ನಾರಾಯಣರಾವ್‌ ಬಿನ್‌ ವೆಂಕೋಜಿರಾವ್‌. ಸ್ಟಾ 
4. ಜಿ. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌. 
5. ಜಿ. ಮನ್ನೋಜಿರಾವ್‌ ಬಿನ್‌ ಗಂಗೋಜಿರಾವ್‌ 
6. ಜಿ. ಪಾಂಡುರಂಗರಾವ್‌ ಬಿನ್‌ ಗಂಗೋಜಿರಾವ್‌ 
44 1. ಹೆಚ್‌. ಮನ್ನೋಜಿರಾವ್‌ ಬಿನ್‌ ಅಣಗೋಜಿರಾವ್‌. 55/6 ಖುಷ್ಕಿ 40, 55/5 56 40 2-21 ಖು. 0-09 | 0-28 
2. ಹೆಚ್‌.ರಾಣೋಜಿರಾವ್‌ ಬಿನ್‌ ಅಣಗೋಜಿರಾವ್‌ ಬಾಗಾಯ್ತು 56 2-01 ಅ.ಖರಾಬು ಬಾ 0-12 | 0-91 
3. ಹೆಚ್‌. ವೆಂಕೋಬರಾವ್‌ ಬಿನ್‌ ಅಣಗೋಜಿರಾವ್‌ 0-22 1-19 
45 | 1. ಪಟೇಲ್‌ ಮನ್ನೋಜಿರಾವ್‌ ಬಿನ್‌ 56 ಖುಷ್ಕಿ 39, 55 57 55, 4-11 5-64 
ದೊಡ್ಡಮನ್ನೋಜಿರಾವ್‌ 56 40 0-01 ಅ.ಖರಾಬು 
2. ನಾರಾಯಣರಾವ್‌ ಬಿನ್‌ ವೆಂಕೋಜಿರಾವ್‌ 0-01 ಬ.ಖರಾಬು 
3. ಚ0ದ್ರುಬಾಯಿ ಕೋಂ ಕೃಷ್ಣೋಜಿರಾವ್‌ ಸ್ಸ್‌ 
4. ಜಿ. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌. ತ್‌ 
5. ಜಿ. ಮನ್ನೋಜಿರಾವ್‌ ಬಿನ್‌ ಗಂಗೋಜಿರಾವ್‌ 
6. ಜಿ. ಪಾಂಡುರಂಗರಾವ್‌ ಬಿನ್‌ ಗಂಗೋಜಿರಾವ್‌ 










































































೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೬ 
೫ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ 
ಕ ಕ ಸ.ನಂ ತರಷೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ದ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ. 
1 ತಿ 3 4 ವು 6 7 9 10 
46 ಬುಡಕಲ ಮುನೆಪ್ಪ 57/1 ಖುಷ್ಕಿ 57/2 ಸರ್ಕಾರಿ 57/3 55, 1-22 1-90 
57/3 56 0-01 ಅ.ಖರಾಬು 
1-23 
47 ವಿ.ಹೆಚ್‌. ಸುಬ್ಬರಾಮಯ್ಯ 57/2 ಖುಷ್ಕಿ 57/3 57/1, 57/3 57/3 57/3 0-28 0-86 
48 ಚಿಕ್ಕಕೇದಾರಿರಾವ್‌ ಬಿನ್‌ ವೆಂಕೋಬರಾವ್‌ 57/3 ಖುಷ್ಕಿ 57/3 57/1, 57/2 ಸರ್ಕಾರಿ 56 2-03 2-53 
ಸರ್ಕಾರಿ 
40 ಜರುಗುಮುನೆಮ್ಮ 71 ಖುಷ್ಕಿ 50 86 ಸರ್ಕಾರಿ ಸರ್ಕಾರಿ 1-27 1-74 
ಬಿನ್‌ ಜರುಗುಮುನೆಪ್ಪ 0-04 ಅ.ಖರಾಬು 
0-02 ಬ.ಖರಾಬು 
1-33 
50 | ರಾಮೋಜಿರಾವ್‌ 79 ಖುಷ್ಕಿ 79, ಸರ್ಕಾರಿ ಸರ್ಕಾರಿ ಸರ್ಕಾರಿ 2-27 3-54 
ಬಿನ್‌ ದುಗ್ಗೋಜಿರಾವ್‌ 80 0-13 ಅ.ಖರಾಬು 
3-00 
51 ಎಂ.ಮನ್ನೋಜಿರಾವ್‌ 80 ಖುಷ್ಕಿ ಸರ್ಕಾರಿ ಸರ್ಕಾರಿ, ಸರ್ಕಾರಿ ಸರ್ಕಾರಿ 3-21 4-66 
ಬಿನ್‌ ಎಂ. ಮನ್ನೋಜಿರಾವ್‌ 79 0-19 ಅ.ಖರಾಬು 
4-00 
52 | ಕೃಷ್ಣೋಜಿರಾವ್‌ ಬಿನ್‌ ಏಸೋಜಿರಾವ್‌ 81 ಖುಷ್ಕಿ ಸರ್ಕಾರಿ 82 ಸರ್ಕಾರಿ ಸರ್ಕಾರಿ 3-24 4-76 
0-16 ಅ.ಖರಾಬು 
4-00 
53 | ಪಾರ್ವತಾಬಾಯಿ ಬಿನ್‌ ಕೃಷ್ಣೋಜಿರಾವ್‌ 82 ಖುಷ್ಕಿ 81 83 85 ಸರ್ಕಾರಿ 3-23 4-73 
0-17 ಅ.ಖರಾಬು 
4-00 










































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೪೧ 
ತ್ರ ಹ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
ಕೆ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ. 
1 2 3 4 5 6 8 9 10 
54 1. ವೆಂಕೋಬರಾವ್‌ ಬಿನ್‌ ವಿ. ಮನ್ನೋಜಿರಾವ್‌ 83 ಖುಷ್ಕಿ 82 ಸರ್ಕಾರಿ 84 ಸರ್ಕಾರಿ 3-22 4-69 
2. ಕೇದಾರಿರಾವ್‌ ಬಿನ್‌ ವಿ.ಮನ್ನೋಜಿರಾವ್‌ ಜಂಟಿ 0-18 ಅ.ಖರಾಬು 
4-00 
55 | 1. ನಾರಾಯಣರಾವ್‌ ಬಿನ್‌ ದೊಡ್ಡಮನ್ನೋಜಿರಾವ್‌ 84 ಖುಷ್ಕಿ 85 ಸರ್ಕಾರಿ ಸರ್ಕಾರಿ 83 3-22 4-69 
2. ಪ.ಮನ್ನೋಜಿರಾವ್‌ ಬಿನ್‌ ದೊಡ್ಡಮನ್ನೋಜಿರಾವ್‌ 0-18 ಅ.ಖರಾಬು 
3. ಈಶ್ವರರಾವ್‌ ಬಿನ್‌ ಸಂತೋಜಿರಾವ್‌. 4-00 
4. ಜಿ. ವೆಂಕೋಬರಾವ್‌ ಬಿನ್‌ ಗಂಗೋಜಿರಾವ್‌ 
5. ಜಿ. ಮನ್ನೋಜಿರಾವ್‌ ಬಿನ್‌ ಗಂಗೋಜಿರಾವ್‌ 
6. ಜಿ. ಪಾಂಡುರಂಗರಾವ್‌ ಬಿನ್‌ ಗಂಗೋಜಿರಾವ್‌ 
56 ಕಾಮದೇವರಾವ್‌ 85 ಖುಷ್ಕಿ ಸರ್ಕಾರಿ 84 ಸರ್ಕಾರಿ 82 3-22 4-69 
0-18 ಅ.ಖರಾಬು 
4-00 
ಡಿ. ರಾಮೋಜಿರಾವ್‌ 86 ಖುಷ್ಕಿ 71 ಸರ್ಕಾರಿ ಸರ್ಕಾರಿ ಸರ್ಕಾರಿ 3-22 4-69 
57 0-18 ಅ.ಖರಾಬು 
4-00 
ಒಟ್ಟು 94-14 
ಗ್ರಾಮ ಃ 2. ಪಲಮಡುಗು 
T. ವೆಂಕಟೇಶಪ್ಪ 20ಕ್ಕೆ ಸ.ನಂ. 20, 20 20 20, 0-14 0-46 
58 ಖುಷ್ಕಿ 
ಬಿನ್‌ ತಿಮ್ಮರಾಯಪ್ಪ 182 117 117 
59 | ವೆಂಕಟೇಶಪ್ಪ ಬಿನ್‌ ಉತ್ತನಳ್ಳಪ್ಪ 20/059 ಖುಷ್ಕಿ ಹಳ್ಳ 20 20 20 4-00 8-00 
20/ಪಿ3 20 20 20 20 0-11 0-36 
60 | ವೆಂಕಟೇಶಪ್ಪ ಬಿನ್‌ ಮಾರಪ್ಪ ಹೊ.ಸ.ನ0. ಖುಷ್ಕಿ 
158 







































































೧೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ಭಾಗ-೬ 
ತ್ರ ಬತತ ನು ಪಿತ ಬವ ಸ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
ನ ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ.ನಂ ತರಷೆ ಪೂರ್ವಕ್ಕೆ ಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ 
1 2 3 4 5 9 10 
ನಾರಾಯಣಪ್ಪ @ ಕುಂಟಪ್ಪ ಹಳ್ಳ 20, 122 20 1-20 3-00 
61 20/219 ಖುಷ್ಕಿ 
ಬಿನ್‌ ವರದಪ್ಪ 143 
62 ಎಸ್‌. ಶಿವಶಂಕರ್‌ ಬಿನ್‌ ಸೊಣ್ಣಪ್ಪ 20/ಪಿ22 ಖುಷ್ಕಿ 20 121 ನದಿ 181 0-08 0-26 
ಸ ಸ.ನಂ. 
181 
63 ಎ.ಕೆ. ಮುನಿಯಪ್ಪ ಬಿನ್‌ ಪೂಜಾರಪ್ಪ 20/240 ಖುಷ್ಕಿ ನದಿ 20 179 20 1-00 2-00 
64 ವೆಂಕಟರಾಜಮ್ಮ ಬಿನ್‌ ತಿಪ್ಪಯ್ಯ 20/241 ಖುಷ್ಕಿ ಹಳ್ಳ 20 20 20 1-00 2-00 
65 ನಾರಾಯಣಪ್ಪ ಬಿನ್‌ ಮುನಿಶಾಮಿ 20ಪಿ53 ಖುಷ್ಕಿ ಹಳ್ಳ ಓಣಿ 133 ಹಳ್ಳ 0-30 2-00 
0-10 ಅ.ಖರಾಬು 
1-00 
66 ವರದರಾಜಲು 71/7 ಖುಷ್ಕಿ 133 71/7 71/7 13% 0-10 0-30 
ಬಿನ್‌ ತೊಪ್ಪನಹಳ್ಳಿ ಮುನೆಪ್ಪ 
67 1. ಮುನಿಗ 107 ತರಿ ಹಳ್ಳ 20 20 ಹಳ್ಳ 1-24 2-12 
2. ಮುನಿಯಪ್ಪ 0-07 ಅ.ಖರಾಬು 
3. ವೆಂಕಟೇಶಪ್ಪ ಬಿನ್‌ ಸೊಣ್ಣಪ್ಪ. 1-31 
4. ಮುನಿಶಾಮಿ ಬಿನ್‌ ಪೂವಯ್ಯ. 
5. ಚಲಮಯ್ಯ. 
6. ಮುನಿಶಾಮಿ 
1 ಲಚ್ಚಮಗಾ 114 ತರಿ 20, 114 114 20 0-10 0-30 
ಬ 2. ಮುನೆಪ್ಪ ಬಿನ್‌ ಲಕ್ಷ್ಮಪ್ಪ. 139 
69 ತಿಮ್ಮನಾಯಪ್ಪ ಬಿನ್‌ ತಿಮ್ಮರಾಯಪ್ಪ 117 ಖುಷ್ಕಿ ಹಳ್ಳ 182 182 20 1-09 1-62 
0-16 ಅ.ಖರಾಬು 
1-25 




































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ ೧೧೪೩ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ 
ಸ.ನಂ ತರಹೆ ಪೂರ್ವಕ್ಕೆ ಶ್ಲಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಸ 1 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ 
1 2 3 4 ವು 9 10 
70 ಪುಟ್ಟಮ್ಮ ಬಿನ್‌ ಚಿಕ್ಕಮುನಿಯಪ್ಪ 121 ಖುಷ್ಕಿ 181 143 122 121 0-15 0-39 
71 ಮುನಿಯಪ್ಪ . ಹಜಾಂ 122 ಖುಷ್ಕಿ 20 143, 20 121 1-31 1-84 
20 0-02 ಅ.ಖರಾಬು 
1-33 
72 1. ಮುನಿಶಾಮಿ ಬಿನ್‌ ಎರ್ರಮುನೆಪ್ಪ 133 ಖುಷ್ಕಿ ಹಳ್ಳ 71, 20 20 1-14 1-78 
2. ಶ್ರೀನಿವಾಸ ಬಿನ್‌ ಪಾಪಣ್ಣ 20 0-12 ಅ.ಖರಾಬು 
0-07 ಬ.ಖರಾಬು 
1-33 
73 1. ತಿಮ್ಮರಾಯಪ್ಪ ಬಿನ್‌ ತಿಮ್ಮರಾಯಪ್ಪ. 134/ಪಿ1 ಖುಷ್ಕಿ 20 134 114 ಹಳ್ಳ 0-07 0-23 
2. ತಿಮ್ಮಕ್ಕ ಕೋಂ ಕೃಷ್ಣಪ್ಪ 134/೩2 
74 | ಮುನೆಪ್ಪ ಬಿನ್‌ ವೆಂಕೋಜಿರಾವ್‌ 139 ಖುಷ್ಕಿ 20 114 139 20 0-18 0-59 
1. ಕುಳ್ಳಪ್ಪ ಬಿನ್‌ ಮುನೆಪ್ಪ 141 ಖುಷ್ಕಿ 20 141 114 ಹಳ್ಳ 0-22 0-73 
ತ 2. ಗೌರಮ್ಮ ಬಿನ್‌ ಎಬ್ರಪ್ಪ. 
3. ರಾಜಪ್ಪ ಬಿನ್‌ ಮುನೆಪ್ಪ. 
4. ಚಂದ್ರಪ್ಪ ಬಿನ್‌ ವೆಂಕಟರಾಮಪ್ಪ 
76 ರಾಮಪ್ಪ ಬಿನ್‌ ಗಂದಪ್ಪ 143 ಖುಷ್ಕಿ 143, 20 20 20 2-28 3-57 
121 0-05 ಬ.ಖರಾಬು 
2-33 
2-13 3-07 
ಮುನ್ನೋಜಿರಾವ್‌ 
77 179 ಖುಷ್ಕಿ ಹಳ್ಳ 179 ಹಳ್ಳ 20 0-06 ಅ.ಖರಾಬು 
ಬಿನ್‌ ಪುನ್ನೋಜಿರಾವ್‌ 
2-19 






































ಭಾಗ-೬ 































































































೧೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೧೦ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ! ಅನುಭವದಾರರ ಅಥವಾ ಹಿತಾಸಕ್ತಿ 
ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಡೆ ಷ್ಠ ಈ 
ಸ ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ `ರೂ.ಪೈ. 
1 2 3 4 5 6 7 8 9 10 
78 | ವೆಂಕಟೇಶಪ್ಪ ಬಿನ್‌ ಟಿ. ರಾಮಪ್ಪ 183 ಖುಷ್ಕಿ 20 183 20 21 1-07 1-55 
ಒಟ್ಟು 24-36 
ಗ್ರಾಮ ; 3. ಬಲಮಂದೆ 
79 | ದಶರಥಪ್ಪ ಬಿನ್‌ ಮುನಿಶಾಮಿ 214 ಖುಷ್ಕಿ 214 ಹಳ್ಳ ಮುನಿವೆಂಕಟಪ್ಪ 214 2-30 5-50 
80 | ಮುನಿವೆಂಕಟಪ್ಪ ಬಿನ್‌ ನಲ್ಲಪ್ಪ 214 ಖುಷ್ಕಿ 214 ಹಳ್ಳ 214 ದಶರಥಪ್ಪ 2-10 4-50 
ಒಟ್ಟು 5-00 
ಟ 
ಘೋಷ್ಟಾರೆ 
ಕ್ರ.ಸಂ. ಗ್ರಾಮ ಕ್ರ.ಸಂ. ಒಟ್ಟು ವಿಸ್ತೀರ್ಣ 
ಇಂದ - ವರೆಗೆ ಎಕರೆ - ಗುಂಟೆ 
1 ಯರಗೋಳ 1-57 94-14 
2 ಪಲಮಡಗು 58-78 24-36 
3 ಬಲಮಂದೆ 79-80 5-00 
ಒಟ್ಟು 124-10 
ಟ 
(3 ಗ್ರಾಮಗಳ ಒಟ್ಟು ವಿಸ್ತೀರ್ಣ 124 ಎಕರೆ 10 ಗುಂಟೆಗಳು ಮಾತ್ರ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌.343 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ). 


